KA/ BG-GPO/2515/NVPP-47/2006-2008 ಸುವರ್ಣ ಕರ್ನಾಟಕ 2006 





AE 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


9 


ಸಂಪುಟ ೧೪೧ ಬೆಂಗಳೂರು, ಗುರುವಾರ, ಫೆಬ್ರವರಿ ೯, ೨೦೦೬ (ಮಾಘ ೨೦ ಶಕವರ್ಷ ೧೯೨೭) ಸಂಚಿಕೆ ೬ 








ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಹರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ದ ನಿಯಮಗಳು ಮತ್ತು 
ರಾಜ್ಮಾಂಗದ ಮೇರೆಗೆ ರಾಜ್ಕಹಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 263 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ: 29ನೇ ಮಾರ್ಚ್‌, 2005 

ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 10ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಬಾಗಲಕೋಟೆ ಜಿಲ್ಲೆ, ಹುನಗುಂದ ತಾಲ್ಲೂಕಿನ ಮುಗನೂರ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ., ಇದರ 
ಆಡಳಿತ ಮಂಡಳಿಗಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 

1. ಶ್ರೀ ಕೋನಪ್ಪ ದುರಗವ್ವ ಮಾದರ, ಸಾ: ಮುಗನೂರ ತಾಲ್ಲೂಕು: ಹುನಗುಂದ. 

2. ಶ್ರೀಮತಿ ಲಕ್ಕವ್ವ ಗಂಗನಗೌಡರ ಗೌಡರ, ಸಾ: ಅಂಬ್ಲಿಕೊಪ್ಪ, ತಾಲ್ಲೂಕು ಹುನಗುಂದ. 

3. ಶ್ರೀಮತಿ ಸಾವಿತ್ರಿ ಕಾಳಪ್ಪ ಕಮ್ಮಾರ, ಸಾ: ಮುಗನೂರ, ತಾಲ್ಲೂಕು ಹುನಗುಂದ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಜಾಪಾಲಿ 
ಪಿ.ಆರ್‌.770 ಸರ್ಕಾರದ ಅಧೀನ ಕಾರ್ಯದರ್ಶಿ-1, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 279 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ: 29ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 10ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಉಡುಪಿ ಜಿಲ್ಲೆ, ಕಾಪು ತಾಲ್ಲೂಕಿನ ಬೆಳ್ಮಣ್‌ ಸಹಕಾರಿ ವ್ಯವಸಾಯ ಬ್ಯಾಂಕ್‌ ನಿಯಮಿತ ಇದರ ಆಡಳಿತ 
ಮಂಡಳಿಗಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಐರಿನ್‌ ಮಜಾದೋ ಕೋಂ ಫ್ರಾನ್ಸನ್‌ ಮಚಾದೋ, ಇಗರ್ಜಿ ಬಳಿ, ಬೆಳ್ಮಣ್‌ ಗ್ರಾಮ, ಕಾರ್ಕಳ ತಾಲ್ಲೂಕು, ಉಡುಪಿ ಜಿಲ್ಲೆ. 
2. ಶ್ರೀ ರವಿ ಮುಗೇರ ಬಿನ್‌ ಶ್ರೀ ಗಿರಿಯಪ್ಪ, ಪರಾಡಿ ದರ್ಮಾನು ಬೆಳ್ಮಣ್‌ ಗ್ರಾಮ, ಕಾರ್ಕಳ ತಾಲ್ಲೂಕು, ಉಡುಪಿ ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಜಾಪಾಲಿ 
ಪಿ.ಆರ್‌.774 ಸರ್ಕಾರದ ಅಧೀನ ಕಾರ್ಯದರ್ಶಿ-1, ಸಹಕಾರ ಇಲಾಖೆ. 


( ೬೫) 


೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೦೬ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯ್ಯೂ 286 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ: 29ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಚಿಕ್ಕಮಗಳೂರು ತಾಲ್ಲೂಕಿನ ಈ ಕೆಳಕಂಡ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕುಗಳ ಆಡಳಿತ ಮಂಡಳಿಗಳಿಗೆ 
ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., ಅಣ್ಣೂರು 
1. ಶ್ರೀಮತಿ ರಹೀನ್‌ ತಾಜ್‌ ಕೋಂ ನಿಸಾರ್‌ ಅಹಮದ್‌, ಕೇಸರಿಕೆ, ಹೊಸಪೇಟೆ ಅಂಚೆ, ಚಿಕ್ಕಮಗಳೂರು ತಾಲ್ಲೂಕು. 
2. ಶ್ರೀ ರಮೇಶ್‌ ಬಿನ್‌ ದೊಡ್ಡಯ್ಯ, ಬಸಗೋಡು, ಅಣ್ಣೂರು ಅಂಚೆ, ಚಿಕ್ಕಮಗಳೂರು ತಾಲ್ಲೂಕು. 
ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., ಕೆಳಗೂರು 
1. ಶ್ರೀ ಹೆಚ್‌.ಎಂ. ಸೋಮಶೇಖರ್‌ ಬಿನ್‌ ಲೇಟ್‌ ಮಂಜಯ್ಯ, ಹಾಂದಿ ಅಂಚೆ, ಚಿಕ್ಕಮಗಳೂರು ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.777 ಬಿ.ಎಸ್‌. ಜಾಪಾಲಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 336 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ: 30ನೇ ಮಾರ್ಚ್‌, 2005 

ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 10ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಉಡುಪಿ ಜಿಲ್ಲೆ ಮತ್ತು ತಾಲ್ಲೂಕಿನ ಗಣಪತಿ ಸೇವಾ ವ್ಯವಸಾಯ ಸಹಕಾರ ಬ್ಯಾಂಕ್‌ ನಿ., ಕೆಮ್ಮಣ್ಣು ಮತ್ತು 
ಉಪ್ಪೂರು ಸೇವಾ ಸಹಕಾರ ಬ್ಯಾಂಕ್‌ ನಿ. ತೆಂಕಬೆಟ್ಟು ಬ್ಯಾಂಕುಗಳ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., ಉಪ್ಪೂರು 

1. ಭಾಸ್ಕರ್‌ ಶೇರ್ವೇಗಾರ್‌. 

2. ರೇಖಾ ಮರಾಠೆ 
ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., ಕೆಮ್ಮಣ್ಣು 

1. ದೇವು 

2. ಉದಯ್‌ ಶೆಟ್ಟಿ 

3. ಸರೋಜ ಆಚಾರ್ತಿ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.800 ಬಿ.ಎಸ್‌. ಜಾಪಾಲಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1, ಸಹಕಾರ ಇಲಾಖೆ. 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ * 
ಸಂಖ್ಯೆ: ಅಪಜೀ 66 ಎಫ್‌ಎಎಫ್‌ 2005, ಬೆಂಗಳೂರು, ದಿನಾಂಕ:2ನೇ ಡಿಸೆಂಬರ್‌, 2005 
1963 ನೇ ಇಸವಿಯ ಕರ್ನಾಟಕ ಅರಣ್ಯ ಅಧಿನಿಯಮದ (1964 ನೇ ಇಸವಿಯ ಕರ್ನಾಟಕ ಅರಣ್ಯ ಅಧಿನಿಯಮ-5) 4ನೇ 
ಪ್ರಕರಣದ ನಿಯಮಗಳ ಮೇರೆಗೆ ಕರ್ನಾಟಕ ರಾಜ್ಯ ಸರ್ಕಾರವು ಈ ಮೂಲಕ:- 

1) ಬೆಳಗಾವಿ ಜಿಲ್ಲೆ ಖಾನಾಪೂರ ತಾಲ್ಲೂಕು ತೋರಾಳಿ ಗ್ರಾಮದ ಜಮೀನನ್ನು ಇದಕ್ಕೆ ಲಗತ್ತಾಗಿರುವ ಅನುಸೂಚಿಯಲ್ಲಿ 
ವಿವರಿಸಲ್ಪಟ್ಟಿರುವ ಚಕ್ಕುಬಂದಿಯುಳ್ಳ ಪ್ರದೇಶವನ್ನು “ಮೀಸಲು ಅರಣ್ಯ” ವನ್ನಾಗಿ ಮಾರ್ಪಡಿಸಲು ಉದ್ದೇಶಿಸಿದೆ. 

2) ಮೇಲ್ಕಂಡ ಪ್ರಕರಣದ 1 (ಸಿ) ಕಲಂನ ಅನುಸಾರ ಕರ್ನಾಟಕ ರಾಜ್ಯ ಸರ್ಕಾರವು ಅಂತಹ ಜಿಲ್ಲೆಗಳಲ್ಲಿ ಅಡಗಿರುವ ಜಮೀನಿನಲ್ಲಿ 
ಅಥವಾ ಅದರ" ಮೇಲೆ ಅಥವಾ ಅಂತಹ ಜಮೀನಿನ ಯಾವುದಾದರೂ ಅರಣ್ಯ ಉತ್ಪತ್ತಿಗೆ ಹಕ್ಕನ್ನು "ತರುವ ಅಥವಾ ಹಕ್ಕಿದೆಯೆಂದು 
ಹೇಳುವ ಯಾವ ವ್ಯಕ್ತಿಗಾದರೂ ಯಾವುದಾದರೂ ಹಕ್ಕುಗಳಿವೆಯೇ? ಅವುಗಳ ಸ್ವಭಾವಪೇನುಸ "ಮತ್ತು ಅವು ಎಷ್ಟರಮಟ್ಟಿನವು ಎಂಬ 
ಅಂಶಗಳನ್ನು ವಿಚಾರಣೆ ಮಾಡಿ ನಿಶ್ಚಯಿಸಿ ಅವುಗಳ ವಿಷಯದಲ್ಲಿ ಮೇಲ್ಕಂಡ ಆಧಿನಿಯಮದ ಎರಡನೇ ಅಧ್ಯಾಯದಲ್ಲಿ ಎಧಿಸಿರುವಂತೆ 
ಕ್ರಮ ನಡೆಸುವುದಕ್ಕೆ ಬಳ್ಳಾರಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳನ್ನು ನೇಮಿಸಿರುತ್ತದೆ. 

3) ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಬೆಳಗಾವಿ ವಿಭಾಗ, ಬೆಳಗಾವಿ ಇವರು ಈ ವಿಚಾರಣೆಯಲ್ಲಿ ಅರಣ್ಯ 
ವ್ಯವಸ್ಥಾಪನಾಧಿಕಾರಿಗಳಿಗೆ ಸರ್ಕಾರದ ಪರವಾಗಿ ಸಹಾಯ ಮಾಡಲು ಹಾಜರಾಗಲು ಅಧಿಕಾರ ನೀಡಿದೆ. 

4) ಮೇಲ್ಕಂಡ ಅಧಿನಿಯಮದ 16 ನೇ ಪ್ರಕರಣದ 1 ನೇ ಕಲಂನನ್ವಯ ಪ್ರದತ್ತವಾದ ಅಧಿಕಾರಗಳನ್ನು ಅನುಸರಿಸಿ, ಕರ್ನಾಟಕ 
ರಾಜ್ಯ ಸರ್ಕಾರದವರು, ರೆವಿನ್ಯೂ ಅಪಲೇಟ ಟ್ರಿಬುನಲ್‌, ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು, ಸದರಿ ಅಧಿನಿಯಮದ ಕಲಂ 11, 12 ಮತ್ತು 
14 ಸೇ ಪ್ರಕರಣಗಳನ್ನು ಅನುಸರಿಸಿ ಕೊಡುವ ಹುಕುಂಗಳ ಮೇಲೆ" ಬರುವ ಅಪೀಲುಗಳನ್ನು ಪಡೆಯುವ ಅಧಿಕಾರವನ್ನು ಕೊಡಲಾಗಿದೆ. 
ಮತ್ತು 

5) ಸದರಿ ಅಧಿನಿಯಮದ 16 ನೇ ಪ್ರಕರಣದ 2 ನೇ ಕಲಂನ ಮೇರೆಗೆ ಯಾರಿಗಾದರೂ ಯಾವುದಾದರೂ ಹಕ್ಕುಗಳಿದ್ದರೆ, 15 ನೇ 
ಪ್ರಕರಣದ ಮೇರೆಗೆ ಕೊಡುವ ಹುಕು೦ಗಳ ಮೇಲೆ ಹುಕುಂ ಕೊಟ್ಟ ತಾರೀಖಿನಿಂದ ಮೂರು ತಿಂಗಳೊಳಗಾಗಿ ಜಿಲ್ಲಾ ನ್ಯಾಯಾಲಯಕ್ಕೆ 
ಅಪೀಲು ಸಲ್ಲಿಸಬಹುದು. 





ಭಾಗ - ೪ಎ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಫೆಬ್ರವರಿ ೯, ೨೦೦೬ ೬೭ 
ಅನುಸೂಜಿ 
ಜಿಲ್ಲೆಯ ಹೆಸರು ಬೆಳಗಾವಿ 
ತಾಲ್ಲೂಕಿನ ಹೆಸರು ಖಾನಾಪೂರ 
ಹೋಬಳಿಯ ಹೆಸರು ಜಾಂಬೋಟಿ 
ಗ್ರಾಮದ ಹೆಸರು ತೋರಾಳಿ 


ಕ್ಷೇತ್ರದ ಸರ್ವೆ ನಂ. 
ವಿಸ್ತೀರ್ಣ ಹೆಕ್ಟೇರುಗಳಲ್ಲಿ 


ಕೇತ್ರದ ಹೆಸರು 
ಮಮ 


1) 41, 2) 40, 3) 42, 4) 43, 5) 440 
1) 4490 ಹೆ (10-31-00 ಎಕರೆ), 


2) 0.12 ಹೆ (00-12-00 ಎಕರೆ), 
3) 0.31 ಹೆ (00-31-00 ಎಕರೆ), 
4) 0.27 ಹೆ (00-27-00 ಎಕರೆ), 
5) 486 ಹೆ (12-00-00 ಎಕರೆ) 


ತೋರಾಳಿ ಅರಣ್ಯ 
ಸೀಮಾ ವಿವರಣೆ 
ಸರ್ವೆ ನಂ. 41 


ಉತ್ತರ: ಸೀಮಾ ರೇಖೆಯು ಈ ಕ್ಷೇತ್ರದ ಮೂಲೆ ಕಲ್ಲು ಸಂಖ್ಯೆ 1 ರಲ್ಲಿ ಪ್ರಾರಂಭಗೊಂಡು ವಾಯುವ್ಯ ದಿಕ್ಕಿನಲ್ಲಿ ಚಲಿಸಿ ಕಲ್ಲು 
ಸಂಖ್ಯೆ 2, 3, 4 ಹಾಗೂ 5 ರಲ್ಲಿ ಅಂತ್ಯಗೊಳ್ಳುವುದು ಹಾಗೂ 6 ನೇ ಕಲ್ಲಿನಿಂದ ಉತ್ತರ ದಿಕ್ಕಿಗೆ ಚಲಿಸಿ ಮೂಲೆ ಕಲ್ಲು ನಂ. 9 ನ್ನು 





























ಸೇರುವುದು. 
ಕಲ್ಲಿನಿಂದ ಕಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಮೀಟರುಗಳಲ್ಲಿ) 
1ನೇ ಕಲ್ಲಿನಿಂದ 2ನೇ ಕಲ್ಲಿಗೆ 355 120 ಮೀಟರ್‌ 
2ನೇ ಕಲ್ಲಿನಿಂದ 3ನೇ ಕಲ್ರಿಗೆ 355 120 ಮೀಟರ್‌ 
3ನೇ ಕಲ್ಲಿನಿಂದ 4ನೇ ಕಲ್ಲಿಗೆ 355 120 ಮೀಟರ್‌ 
4ನೇ ಕಲ್ಲಿನಿಂದ 5ನೇ ಕಲ್ಲಿಗೆ 355 120 ಮೀಟರ್‌ 
5ನೇ ಕಲ್ಲಿನಿಂದ 6ನೇ ಕಲ್ಲಿಗೆ 355 120 ಮೀಟರ್‌ 
6ನೇ ಕಲ್ಲಿನಿಂದ 7ನೇ ಕಲ್ಲಿಗೆ 355 120 ಮೀಟರ್‌ 
7ನೇ ಕಲ್ಲಿನಿಂದ 8ನೇ ಕಲ್ಲಿಗೆ 355 120 ಮೀಟರ್‌ 
8ನೇ ಕಲ್ಲಿನಿಂದ 9ನೇ ಕಲ್ಲಿಗೆ 355 120 ಮೀಟರ್‌ 




















ಪೂರ್ವ: ಸೀಮಾ ರೇಖೆಯು ಮೂಲೆ ಕಲ್ಲು 
ತದನಂತರ ಕಲ್ಲು ಸಂಖ್ಯೆ 11 ರಿಂದ ನೈರುತ್ವ ದಿಕ್ಕಿನಲ್ಲಿ 12 


ಸಂಖ್ಯೆ 9 ರಿಂದ ಈಶಾನ್ಯ ದಿಕ್ಕಿನಲ್ಲಿ ಚಲಿಸಿ ಕಲ್ಲು ಸಂಖ್ಯೆ ॥ ನ್ನು ಸೇರುತ್ತದೆ. 
» 13 ಮಾರ್ಗವಾಗಿ ಪುನ: ಪೂರ್ವದಲ್ಲಿ ಕಲ್ಲು ಸಂಖ್ಯೆ 14 ನ್ನು ಸೇರುತ್ತದೆ. 























ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಮೀಟರುಗಳಲ್ಲಿ) 
9ನೇ ಕಲ್ಲಿನಿಂದ 10ನೇ ಕಲ್ಲಿಗೆ 102 102 ಮೀಟರ್‌ 
10ನೇ ಕಲ್ರಿನಿಂದ 1ನೇ ಕಲ್ಲಿಗೆ 102 100 ಮೀಟರ್‌ 
11ನೇ ಕಲ್ಲಿನಿಂದ 12ನೇ ಕಲ್ಲಿಗೆ 127 130 ಮೀಟರ್‌ 
12ನೇ ಕಲ್ಲಿನಿಂದ 13ನೇ ಕಲ್ಲಿಗೆ 160 105 ಮೀಟರ್‌ 
13ನೇ ಕಲ್ಲಿನಿಂದ 14ನೇ ಕಲ್ಲಿಗೆ 70 120 ಮೀಟರ್‌ 





ದಕ್ಷಿಣ: ಸೀಮಾ ರೇಖೆಯು ಪೂರ್ವದಲ್ಲಿ ಮೂಲೆ ಕಲ್ಲು ಸಂಖ್ಯೆ 14 ರಲ್ಲಿ ಪ್ರಾರಂಭಗೊಂಡು ದಕ್ಷಿಣ ದಿಕ್ಕಿನಲ್ಲಿ 183 ಡಿಗ್ರಿ 





ಕೋನದಲ್ಲಿ ಚಲಿಸಿ ಮೂಲೆ ಕಲ್ಲು ಸಂಖ್ಯೆ 21, 22, 23 ರ ಮುಖಾಂತರ ಚಲಿಸಿ ದಕ್ಷಿಣದಲ್ಲಿ ಕಲ್ಲು ಸಂಖ್ಯೆ 24 ನ್ನು ಸೇರುತ್ತದೆ. 












































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಮೀಟರುಗಳಲ್ಲಿ) 
14ನೇ ಕಲ್ಲಿನಿಂದ 15ನೇ ಕಲ್ಲಿಗೆ 183 120 ಮೀಟರ್‌ 
15ನೇ ಕಲ್ಲಿನಿಂದ 16ನೇ ಕಲ್ಲಿಗೆ 183 120 ಮೀಟರ್‌ 
16ನೇ ಕಲ್ಲಿನಿಂದ 17ನೇ ಕಲ್ಲಿಗೆ 183 120 ಮೀಟರ್‌ 
17ನೇ ಕಲ್ಲಿನಿಂದ 18ನೇ ಕಲ್ರಿಗೆ 183 120 ಮೀಟರ್‌ 
18ನೇ ಕಲ್ಲಿನಿಂದ 19ನೇ ಕಲ್ಲಿಗೆ 183 120 ಮೀಟರ್‌ 
19ನೇ ಕಲ್ಲಿನಿಂದ 20ನೇ ಕಲ್ಪಿಗೆ 183 120 ಮೀಟರ್‌ 
20ನೇ ಕಲ್ಲಿನಿಂದ 21ನೇ ಕಲ್ಲಿಗೆ 183 120 ಮೀಟರ್‌ 
21ನೇ ಕಲ್ಲಿನಿಂದ 22ನೇ ಕಲ್ರಿಗೆ 224 60 ಮೀಟರ್‌ 
22ನೇ ಕಲ್ಲಿನಿಂದ 23ನೇ ಕಣ್ಣಿನಿಂದ 253 80 ಮೀಟರ್‌ 
23ನೇ ಕಲ್ಲಿನಿಂದ 24ನೇ ಕಲ್ಲಿನಿಂದ 171 42 ಮೀಟರ್‌ 








ಸರ್ವೆ ನಂ 40 


ಉತ್ತರ: ಸೀಮಾ ರೇಖೆಯು ಈ ಕ್ಷೇತ್ರದ ಮೂಲೆ ಕಲ್ಲು ಸಂಖ್ಯೆ 27 ರಲ್ಲಿ ಪ್ರಾರಂಭಗೊಂಡು ವಾಯುವ್ಯ ದಿಕ್ಕಿನಲ್ಲಿ ಚಲಿಸಿ ಕಲ್ಲು 
ಸಂಖ್ಯೆ 28, ಹಾಗೂ ಉತ್ತರ ದಿಕ್ಕಿನಲ್ಲಿ ಮೂಲೆ ಕಲ್ಲು 29ನ್ನು ಸೇರುವುದು. 























೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೦೬ ಭಾಗ - ೪ಎ 
ಕಲ್ಲಿನಿಂದ ಕಲ್ಪಿಗೆ ಕೋನ (ಡಿಗ್ರಿಗಳಲ್ಲಿ) ಅಂತರ (ಮೀಟರುಗಳಲ್ಲಿ) 
27ನೇ ಕಲ್ಲಿನಿಂದ 28ನೇ ಕಲ್ರಿಗೆ 335 35 ಮೀಟರ್‌ 
28ನೇ ಕಲ್ಲಿನಿಂದ 29ನೇ ಕಲಿಗೆ 63 30 ಮೀಟರ್‌ 
ಪೂರ್ವ: ಸೀಮಾ ರೇಖೆಯು ಮೂಲೆ ಕಲ್ಲು ಸಂಖ್ಯೆ 29 ರಿಂದ ಪೂರ್ವ ದಿಕ್ಕಿನಲ್ಲಿ ಚಲಿಸಿ ಮೂಲೆ ಕಲ್ಲು ಸಂಖ್ಯೆ 30 ನ್ನು ಸೇರುತ್ತದೆ. 
ಕಲ್ಲಿನಿಂದ ಕಲ್ಪಿಗೆ ಕೋನ (ಡಿಗ್ರಿಗಳಲ್ಲಿ) ಅಂತರ (ಮೀಟರುಗಳಲ್ಲಿ) 
29ನೇ ಕಲ್ಲಿನಿಂದ 30ನೇ ಕಲ್ಲಿಗೆ 90 63 ಮೀಟರ್‌ 




















ಚಲಿಸಿ ಮೂಲೆ ಕಲ್ಲು ಸಂಖ್ಯೆ 


ದಕ್ಷಿಣ: ಸೀಮಾ ರೇಖೆಯು ಪೂರ್ವದಲ್ಲಿ ಮೂಲೆ 


31 ನ್ನು ಸೇರುವುದು. 


ಕಲ್ಲು ಸಂಖ್ಯೆ 30 ರಲ್ಲಿ ಪ್ರಾರಂ 


ಭಗೊಂಡು ದಕ್ಷಿಣ ದಿಕ್ಕಿನಲ್ಲಿ 181 ಕೋನದಲ್ಲಿ 





ಕಲ್ಲಿನಿಂದ 


ಕಲ್ಲಿಗೆ 


ಕೋನ (ಡಿಗಿಗಳಲ್ಲಿ) 


ಅಂತರ (ಮೀಟರುಗಳಲ್ಲಿ) 








30ನೇ ಕಲ್ಲಿನಿಂದ 





31ನೇ ಕಲ್ಲಿಗೆ 








181 





50 ಮೀಟರ್‌ 





ಪಶ್ಚಿಮ: ಸೀಮಾ ರೇಖೆಯು ದಕ್ಷಿಣ ದಿಕ್ಕಿನಲ್ಲಿ ಮೂಲೆ ಕಲ್ಲು ಸಂಖ್ಯೆ 31 ರಿಂದ ಪ್ರಾರಂಭಗೊಂಡು ಪಶ್ಚಿಮ ದಿಕ್ಕಿನಲ್ಲಿ ಕ 


ಸಂಖ್ಯೆ 27 ರಲ್ಲಿ ಅಂತ್ಯಗೊಳ್ಳುತ್ತದೆ. 


ಲು 


ಣೌ 





ಕಲ್ಲಿನಿಂದ 


ಕಲ್ಲಿಗೆ 


ಕೋನ (ಡಿಗ್ರಿಗಳಲ್ಲಿ) 


ಅಂತರ (ಮೀಟರುಗಳಲ್ಲಿ) 





31ನೇ ಕಲ್ಲಿನಿಂದ 


27ನೇ ಕಲ್ರಿಗೆ 


267 


65 ಮೀಟರ್‌ 





ಸಂಖ್ಯೆ 25, 26 ರ ಮುಖಾಂ 


ಪಶ್ಚಿಮ: ಸೀಮಾ ರೇಖೆಯು ದಕ್ಷಿಣ ದಿಕ್ಕಿನಲ್ಲಿ ಮೂಲೆ ಕಲ್ಲು ಸಂಖ್ಯೆ 24 ರಿಂದ ಪ್ರಾರಂಭಗೊಂಡು ಪಶ್ಚಿಮ ದಿಕ್ಕಿನಲ್ಲಿ ಕ 
ತರ ಚಲಿಸಿ ಮೂಲೆ ಕಲ್ಲು ಸಂಖ್ಯೆ 1 ನ್ನು ಸೇರುತ್ತದೆ. 


ಲ್ಲು 


ಣೌ 
































ಕಲ್ಲಿನಿಂದ ಕಲ್ಪಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಮೀಟರುಗಳಲ್ಲಿ) 
24ನೇ ಕಲ್ಲಿನಿಂದ 25ನೇ ಕಲ್ಲಿಗೆ 280 120 ಮೀಟರ್‌ 
25ನೇ ಕಲ್ಲಿನಿಂದ 26ನೇ ಕಲ್ರಿಗೆ 280 120 ಮೀಟರ್‌ 
26ನೇ ಕಲ್ಲಿನಿಂದ ನೇ ಕಲ್ರಿಗೆ 280 124 ಮೀಟರ್‌ 
ಸರ್ವೆ ನಂ. 42 


ಉತ್ತರ: ಸೀಮಾ ರೇಖೆಯು ಈ ಕ್ಷೇತ್ರದ ಮೂಲೆ ಕಲ್ಲು ಸಂಖ್ಯೆ 32 ರಲ್ಲಿ ಪ್ರಾರಂಭಗೊಂಡು ಉತ್ತರ ದಿಕ್ಕಿನಲ್ಲಿ ಚಲಿಸಿ ಕಲ್ಲು 
ಸಂಖ್ಯೆ 33, 34, 35, 36 ರ ಮುಖಾಂತರ ಉತ್ತರ ದಿಕ್ಕಿನಲ್ಲಿ ಮೂಲೆ ಕಲ್ಲು ಸಂಖ್ಯೆ 37 ನ್ನು ಸೇರುವುದು. 


















































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಮೀಟರುಗಳಲ್ಲಿ) 
32ನೇ ಕಲ್ಲಿನಿಂದ 33ನೇ ಕಲ್ಲಿಗೆ 345 40 ಮೀಟರ್‌ 
33ನೇ ಕಲ್ಲಿನಿಂದ 34ನೇ ಕಲ್ಲಿಗೆ 333 55 ಮೀಟರ್‌ 
34ನೇ ಕಲ್ಪಿನಿಂದ 35ನೇ ಕಲ್ಲಿಗೆ 326 60 ಮೀಟರ್‌ 
35ನೇ ಕಲ್ಲಿನಿಂದ 36ನೇ ಕಲ್ರಿಗೆ 350 45 ಮೀಟರ್‌ 
36ನೇ ಕಲ್ತಿನಿಂದ 37ನೇ ಕಲ್ಲಿಗೆ 20 50 ಮೀಟರ್‌ 
ಪೂರ್ವ: ಸೀಮಾ ರೇಖೆಯು ಮೂಲೆ ಕಲ್ಲು ಸಂಖ್ಯೆ 37 ರಿಂದ ಪ್ರಾರಂಭಗೊಂಡು ಪೂರ್ವದಲ್ಲಿ ಮೂಲೆ ಕಲ್ಲು ಸಂಖ್ಯೆ 38 
ನ್ನು ಸೇರುತ್ತದೆ. 
ಕಲ್ಲಿನಿಂದ ಕಲ್ಪಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಮೀಟರುಗಳಲ್ಲಿ) 
37ನೇ ಕಲ್ಲಿನಿಂದ 38ನೇ ಕಲ್ರಿಗೆ 100 20 ಮೀಟರ್‌ 














ಕೋನದಲ್ಲಿ ಚಲಿಸಿ ಮೂಲೆ ಕ 


ಲ್ಲು ಸಂಖ್ಯೆ 39, 40, 41, 42 


ದಕ್ಷಿಣ: ಸೀಮಾ ರೇಖೆಯು ಪೂರ್ವದಲ್ಲಿ ಮೂಲೆ ಕಲ್ಲು ಸಂಖ್ಯೆ 38 ರಲ್ಲಿ ಪ್ರಾರಂಭಗೊಂಡು ದಕ್ಷಿಣ ದಿಕ್ಕಿನಲ್ಲಿ 185 ಡಿಗ್ರಿ 
ರ ಮುಖಾಂತರ ಚಲಿಸಿ ಮೂಲೆ ಕಲ್ಲು ಸಂಖ್ಯೆ 43 ನ್ನು ಸೇರುತ್ತದೆ. 




















ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಮೀಟರುಗಳಲ್ಲಿ) 
38ನೇ ಕಲ್ಲಿನಿಂದ 39ನೇ ಕಲಿಗೆ 185 80 ಮೀಟರ್‌ 
39ನೇ ಕಲ್ಲಿನಿಂದ 40ನೇ ಕಲ್ರಿಗೆ 163 60 ಮೀಟರ್‌ 
40ನೇ ಕಲ್ಲಿನಿಂದ 41ನೇ ಕಲ್ಲಿಗೆ 133 30 ಮೀಟರ್‌ 
41ನೇ ಕಲ್ಲಿನಿಂದ 42ನೇ ಕಲ್ರಿಗೆ 177 22 ಮೀಟರ್‌ 
42ನೇ ಕಲ್ಲಿನಿಂದ 43ನೇ ಕಲ್ಲಿಗೆ 143 55 ಮೀಟರ್‌ 





ಪಶ್ಚಿಮ: ಸೀಮಾ ರೇಖೆಯು ದಕ್ಷಿಣ ದಿಕ್ಕಿನಲ್ಲಿ ಮೂಲೆ ಕಲ್ಲು ಸಂಖ್ಯೆ 43 ರಿಂದ 
ಕಲ್ಲು ಸಂಖ್ಯೆ 32 ರಲ್ಲಿ ಅಂತ್ಯಗೊಳ್ಳುತ್ತದೆ. 


ಪ್ರಾರಂಭಗೊಂಡು ಪಶ್ಚಿಮ ದಿಕ್ಕಿನಲ್ಲಿ ಮೂಲೆ 























ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಮೀಟರುಗಳಲ್ಲಿ) 
43ನೇ ಕಲ್ಲಿನಿಂದ 32ನೇ ಕಲ್ಲಿಗೆ 238 30 ಮೀಟರ್‌ 
ಸರ್ವೆ ನಂ. 43 


ಉತ್ತರ: ಸೀಮಾ ರೇಖೆಯು ಈ ಕ್ಷೇತ್ರದ ಮೂಲೆ ಕಲ್ಲು ಸಂಖ್ಯೆ 44 ರಲ್ಲಿ ಪ್ರಾರಂಭಗೊಂಡು ಉತ್ತರ ದಿಕ್ಕಿನಲ್ಲಿ ಚಲಿಸಿ ಕಲ್ಲು 


ಸಂಖ್ಯೆ 45 ನ್ನು ಸೇರುವುದು. 





ಕಲ್ಲಿನಿಂದ 


ಕಲ್ಲಿಗೆ 


ಕೋನ (ಡಿಗಿಗಳಲ್ಲಿ) 


ಅಂತರ (ಮೀಟರುಗಳಲ್ಲಿ) 











44ನೇ ಕಲ್ಲಿನಿಂದ 


45ನೇ ಕಲ್ಲಿಗೆ 


358 








40 ಮೀಟರ್‌ 











ಭಾಗ - ೪ಎ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಫೆಬ್ರವರಿ ೯, ೨೦೦೬ ೬೯ 





ಪೂರ್ವ: ಸೀಮಾ ರೇಖೆಯು ಮೂಲೆ ಕಲ್ಲು ಸಂಖ್ಯೆ 45 ರಿಂದ ಪ್ರಾರಂಭಗೊಂಡು 46 ರ ಮುಖಾಂತರ ಚಲಿಸಿ ಮೂಲೆ ಕಲ್ಲು 
ಸಂಖ್ಯೆ 47 ನ್ನು ಸೇರುತ್ತದೆ. 











ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಮೀಟರುಗಳಲ್ಲಿ) 
45ನೇ ಕಲ್ಲಿನಿಂದ 46ನೇ ಕಲ್ಲಿಗೆ 70 70 ಮೀಟರ್‌ 
46ನೇ ಕಲ್ಲಿನಿಂದ 47ನೇ ಕಲ್ಲಿಗೆ 40 20 ಮೀಟರ್‌ 





ದಕ್ಷಿಣ: ಸೀಮಾ ರೇಖೆಯು ಪೂರ್ವದಲ್ಲಿ ಮೂಲೆ ಕಲ್ಲು ಸಂಖ್ಯೆ 47 ರಲ್ಲಿ ಪ್ರಾರಂಭಗೊಂಡು ದಕ್ಷಿಣ ದಿಕ್ಕಿನಲ್ಲಿ 1+ ಕೋನದಲ್ಲಿ 
ಚಲಿಸಿ ಮೂಲೆ ಕಲ್ಲು ಸಂಖ್ಯೆ 48 ನ್ನು ಸೇರುವುದು. ತದನಂತರ ವಾಯುವ್ಯ ದಿಕ್ಕಿನಲ್ಲಿ ಚಲಿಸಿ ಕಲ್ಲು ಸಂಖ್ಯೆ 49 ನ್ನು ಸೇರುವುದು. 























ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅ೦ತರ (ಮೀಟರುಗಳಲ್ಲಿ) 
47ನೇ ಕಲ್ಲಿನಿಂದ 48ನೇ ಕಲ್ಲಿಗೆ 172 20 ಮೀಟರ್‌ 
48ನೇ ಕಲ್ಲಿನಿಂದ 49ನೇ ಕಲ್ಲಿಗೆ 206 70 ಮೀಟರ್‌ 








ಪಶ್ಚಿಮ: ಸೀಮಾ ರೇಖೆಯು ದಕ್ಷಿಣ ದಿಕ್ಕಿನಲ್ಲಿ ಮೂಲೆ ಕಲ್ಲು ಸಂಖ್ಯೆ 49 ರಿಂದ ಪ್ರಾರಂಭಗೊಂಡು ಪಶ್ಚಿಮ ದಿಕ್ಕಿನಲ್ಲಿ ಮೂಲೆ 
ಕಲ್ಲು ಸಂಖ್ಯೆ 44 ರಲ್ಲಿ ಅಂತ್ಯಗೊಳ್ಳುತ್ತದೆ. 


























ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಮೀಟರುಗಳಲ್ಲಿ) 
49ನೇ ಕಲ್ತಿನಿಂದ 44ನೇ ಕಲಿಗೆ 272 35 ಮೀಟರ್‌ 
ಸರ್ವೆ ನಂ. 44P 


ಉತ್ತರ: ಸೀಮಾ ರೇಖೆಯು ಈ ಕ್ಷೇತ್ರದ ಮೂಲೆ ಕಲ್ಲು ಸಂಖ್ಯೆ 50 ರಲ್ಲಿ ಪ್ರಾರಂಭಗೊಂಡು ಉತ್ತರ ದಿಕ್ಕಿನಲ್ಲಿ ಚಲಿಸಿ ಕಲ್ಲು 





ಸಂಖ್ಯೆ 51 ಮುಖಾಂತರ 52 ನ್ನು ಸೇರುವುದು. 








ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಮೀಟರುಗಳಲ್ಲಿ) 
50ನೇ ಕಲ್ಲಿನಿಂದ 51ನೇ ಕಲ್ಲಿಗೆ 3 140 ಮೀಟರ್‌ 
51ನೇ ಕಲ್ಲಿನಿಂದ 52ನೇ ಕಲ್ಲಿಗೆ 3 140 ಮೀಟರ್‌ 





ಪೂರ್ವ: ಸೀಮಾ ರೇಖೆಯು ಮೂಲೆ ಕಲ್ಲು ಸಂಖ್ಯೆ 52 ರಿಂದ ಪ್ರಾರಂಭಗೊಂಡು ಆಗ್ನೇಯ ದಿಕ್ಕಿನಲ್ಲಿ ಚಲಿಸಿ ಕಲ್ಲು ಸಂಖ್ಯೆ 
53, 54 ರ ಮುಖಾಂತರ ಚಲಿಸಿ ಮೂಲೆ ಕಲ್ಲು ಸಂಖ್ಯೆ 55 ನ್ನು ಸೇರುತ್ತದೆ. 


























ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗ್ರಿಗಳಲ್ಲಿ) ಅಂತರ (ಮೀಟರುಗಳಲ್ಲಿ) 
52ನೇ ಕಲ್ಲಿನಿಂದ 53ನೇ ಕಲ್ಲಿಗೆ 123 120 ಮೀಟರ್‌ 
53ನೇ ಕಲ್ಲಿನಿಂದ 54ನೇ ಕಲ್ಣಿಗೆ 123 120 ಮೀಟರ್‌ 
54ನೇ ಕಲ್ಲಿನಿಂದ 55ನೇ ಕಲ್ರಿಗೆ 123 100 ಮೀಟರ್‌ 








ದಕ್ಷಿಣ: ಸೀಮಾ ರೇಖೆಯು ಪೂರ್ವದಲ್ಲಿ ಮೂಲೆ ಕಲ್ಲು ಸಂಖ್ಯೆ 55 ರಲ್ಲಿ ಪ್ರಾರಂಭಗೊಂಡು ದಕ್ಷಿಣ ದಿಕ್ಕಿನಲ್ಲಿ 165 ಡಿಗ್ರಿ 
ಕೋನದಲ್ಲಿ ಚಲಿಸಿ ಮೂಲೆ ಕಲ್ಲು ಸಂಖ್ಯೆ 56 ನ್ನು ಸೇರುವುದು. 





ಕಲ್ಲಿನಿಂದ ಕಲ್ಪಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಮೀಟರುಗಳಲ್ಲಿ) 





55ನೇ ಕಲ್ಲಿನಿಂದ 56ನೇ ಕಲ್ಪಿಗೆ 165 30 ಮೀಟರ್‌ 




















ಪಶ್ಚಿಮ: ಸೀಮಾ ರೇಖೆಯು ದಕ್ಷಿಣ ದಿಕ್ಕಿನಲ್ಲಿ ಮೂಲೆ ಕಲ್ಲು ಸಂಖ್ಯೆ 56 ರಿಂದ ಪ್ರಾರಂಭಗೊಂಡು ಕಲ್ಲು ಸಂಖ್ಯೆ 57, 58 ರ 


ಣೌ 


ಮುಖಾಂತರ ಚಲಿಸಿ ಮೂಲೆ ಕಲ್ಲು ಸಂಖ್ಯೆ 50 ರಲ್ಲಿ ಅಂತ್ಯಗೊಳ್ಳುತ್ತದೆ. 
































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗ್ರಿಗಳಲ್ಲಿ) ಅಂತರ (ಮೀಟರುಗಳಲ್ಲಿ) 
56ನೇ ಕಲ್ಲಿನಿಂದ 57ನೇ ಕಲ್ರಿಗೆ 263 120 ಮೀಟರ್‌ 
57ನೇ ಕಲ್ಲಿನಿಂದ 58ನೇ ಕಲ್ರಿಗೆ 283 100 ಮೀಟರ್‌ 
58ನೇ ಕಲ್ಲಿನಿಂದ 59ನೇ ಕಲ್ಲಿಗೆ 263 100 ಮೀಟರ್‌ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ವಿ.ಜಯಲಕ್ಷ್ಮಿ 
ಪಿ.ಆರ್‌.826 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಎ೦ಡಬ್ಲ್ಯೂ 337 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:30ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಬಾಗಳಿ, ಚಿರಸ್ತಹಳ್ಳಿ, ಮತ್ತು 
ಹರಪನಹಳ್ಳಿ ಇವುಗಳ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ 
ನಾಮನಿರ್ದೇಶನ ಮಾಡಿದೆ. 
ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಬಾಗಳಿ. 
ಗ ಜಾನ ಬಿನ್‌ ಸಣ್ಣ ಹನುಮಪ್ಪ, ಬಾಗಳಿ 
2. ಶ್ರೀ. ಗಂಟಿಬಸಪ ಬಿನ್‌ ದುರುಗಪ್ಪ, ಕೂಲಹಳ್ಳಿ 
3 ಶ್ರೀಮತಿ.ಎಂ. ಚನ್ನಬಸ ಮ್ಮ ಕೋಂ 'ಪತ್ರಿಗೌಡ, ಬಾಗಳಿ 


೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೦೬ ಭಾಗ - ೪ಎ 





ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಹರಪನಹಳ್ಳಿ 
1. ತಿಮ್ಮಪ್ಪ ಬಿನ್‌ ಸಂಗಪ್ಪ, ತಿಪ್ಪನಾಯಕನಹಳ್ಳಿ, ಅಡವಿಹಳ್ಳಿ ಅಂಚೆ, ಹರಪನಹಳ್ಳಿ ತಾ. 
2 ಕೊರಚರ ದುರುಗಪ್ಪ "ಬಿನ್‌ ವೀರಪ್ಪ, ಆಂಜನೇಯ ಬಡಾವಣೆ, ಹರಪನಹಳ್ಳಿ. 
3. ಶ್ರೀಮತಿ.ಕೈಸ ಸರ್‌ಬಾನು ಕೋಂ ಜಾಕೀರ್‌ಹುಸೆ ನ್‌, ಅಗಸನಕಟ್ಟೆ, ಹರಪನಹಳ್ಳಿ 
ವ್ಯವಸಾಯ ಸೇವಾ ಹಕಾರ ಬ್ಯಾಂಕ್‌ ನಿ, ಚಿರಸ್ತಹಳ್ಳಿ 
1. ಚೌಟ್ಟಿಕೆಂಚಪ್ಪ ಬಿನ್‌ ತಿಮಪ್ಪ ತಾಳೇದಹಳ್ಳಿ” 
2. ಶ್ರೀ. "ಹಳ್ಳಿಕೇರಿ ಜಯಪ್ಪ ಜಿನ್‌ ಫಕೀರಪ್ಪ, "ಚಿರಸ್ತನಹಳ್ಳಿ 
3. ಶ್ರೀಮತಿ. ಮಂಜಮ್ಮ ಕೋಂ ನಂದೃಪ್ಪ,. ತೆಲವಾಗಲು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌.ಜಾಪಾಲಿ 
ಪಿ.ಆರ್‌.801 ಸರ್ಕಾರದ ಅಧೀನ ಕಾರ್ಯದರ್ಶಿ-1, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 341 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:30ನೇ ಮಾರ್ಚ್‌, 2005 
ಈ ಹಂಡೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ಗ ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ" 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಹಾಸನ ಜಿಲ್ಲೆ ಮತ್ತು ತಾಲ್ಲೂಕಿನ ದುದ್ದ ಮತ್ತು ನಿಚ್ಚೂರು 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿಯಮಿತ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ "ಬರುವಂತೆ 
ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ದುದ್ದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿಯಮಿತ 
ಶ್ರೀ ಯೋಗೀಶ ನ್‌ ಸಿದ್ದಯ್ಯ, ದುದ್ದ ಪ ದುದ್ದ, ಹಾಸನ ತಾಲ್ಲೂಕು 
ಶ್ರೀ ಮಂಜೇಗೌಡ ಬಿನ್‌ ಗುಡೇಗೌಡ, “ದುದ್ದ ಪೋಸ್ಟ್‌, ದುದ್ದ, ಹಾಸನ ತಾಲ್ಲೂಕು 
ಶ್ರೀಮತಿ ಚಂದ್ರಮ್ಮ ಕೋಂ ಕರಿಯಯ್ಯ, ದುದ್ದ ಆರ್‌.ಎಸ್‌.ದುದ್ದ ಅಂಚೆ, ಹಾಸನ ತಾಲ್ಲೂಕು 
ನಿಟ್ಟೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿಯಮಿತ 
ಶ್ರೀ ಕುಮಾರಸ್ವಾಮಿ "ಬನ್‌ ರೇವಣ್ಣ, ನಿಟ್ಟೂರು, ಸಾಲಗಾಮೆ ಹೋಬಳಿ, ಹಾಸನ ತಾಲ್ಲೂಕು 
ಶ್ರೀಮತಿ ಮೀನಾಕ್ಷಮ್ಮ ಕೋಂ ಮಾದಶೆಟ್ಟಿ" ಸಿಂಗಟಗೆರೆ, ನಿಟ್ಟೂರು ಅಂಚೆ, ಸಾಲಗಾಮೆ "ಹೋಬಳಿ, ಹಾಸನ ತಾಲ್ಲೂಕು 
ಶ್ರೀಮತಿ ಸೀತಾಬಾಯಿ ಬಿನ್‌ ಕಾಳಾನಾಯ್ಕ ನಾಗೇನಹಳ್ಳಿ. ಸಾಲಗಾಮೆ ಹೋಬಳಿ, ಹಾಸನ ತಾಲ್ಲೂಕು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌.ಜಾಪಾಲಿ 
ಪಿ.ಆರ್‌.802 ಸರ್ಕಾರದ ಅಧೀನ ಕಾರ್ಯದರ್ಶಿ-1, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 352 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:30ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 

ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಕಲಂ 29ರ ಉಪ ಕಲ೦(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು” ಉಡುಪಿ ಜಿಲ್ಲೆ ಮತ್ತು ತಾಲ್ಲೂಕಿನ ಕೋಟ ವ್ಯವಸಾಯ ಸಹಕಾರ ಬ್ಯಾಂಕ್‌ 
ನಿ, ಕೋಟ ಇದರ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ 
ನಾಮನಿರ್ದೇಶನ ಮಾಡಿದೆ. 

1. ಶ್ರೀ.ಎ.ಎಸ್‌.ಶಣೆ 

2. ಶ್ರೀ.ಐತಾ.ಕೆ. 

3. ಶ್ರೀಮತಿ.ಕೆ.ಎನ್‌.ರತ್ನ ಐತಾಳ್‌ 


w Nr 


ಟು NE 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌.ಜಾಪಾಲಿ 
ಪಿ.ಆರ್‌.803 ಸರ್ಕಾರದ ಅಧೀನ ಕಾರ್ಯದರ್ಶಿ-1 ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎ೦ಡಬ್ಲ್ಯೂ 363 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾ೦ಕ:30ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲ್ಲೂಕಿನ ಲಿಂಗದಹಳ್ಳಿ ವ್ಯವಸಾಯ 
ಸೇವಾ ಸಹಕಾರ ಬ್ಯಾಂಕ್‌ ನಿ ಇದರ ಆಡಳಿತ ಮಂಡಳಿಗೆ ಸದಸ ರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಲಿಂಗದಹಳ್ಳಿ, ತರೀಕೆರೆ ತಾಲ್ಲೂಕು. 
1. ಶ್ರೀ.ಎಸ್‌ ಎ.ಕೃಷ್ಣಪ್ಪ ಬಿನ್‌ ಅಜ್ಜಯ್ಯ, ಸಂತವೇರಿ ಅಂಚೆ, ತರೀಕೆರೆ ತಾ. 
2 ಶ್ರೀಮತಿ. ಅನುಸೂಯಮ್ಮ ಕೋಂ ಹೆಚ್‌.ಎಲ್‌.ರಾಮಣ್ಣ, ಮಲ್ಲೇನಹಳ್ಳಿ. ಲಿಂಗದಹಳ್ಳಿ ಅಂಚೆ 
3.  ಶ್ರೀ.ಎಲ್‌.ಎಸ್‌ ಕೃಷ್ಣಮೂರ್ತಿ ಬಿನ್‌ ಕೊನೆಮನೆ ಸಿದ್ಧಪ್ಪ, ಲಿಂಗದಹಳ್ಳಿ "ಅಂಚೆ, ತರೀಕೆರೆ ತಾ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌.ಜಾಪಾಲಿ 
ಪಿ.ಆರ್‌.804 ಸರ್ಕಾರದ ಅಧೀನ ಕಾರ್ಯದರ್ಶಿ-1 ಸಹಕಾರ ಇಲಾಖೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಫೆಬ್ರವರಿ ೯, ೨೦೦೬ ೭೧ 





ಅಧಿಸೂಚನೆ 
ಸಂಖ್ಯೆ ಸಿಎಂಡಬ್ಲ್ಯೂ 736 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:15ನೇ ಏಪ್ರಿಲ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸರ್ಕಾರವು ಸಹಕಾರ 
ಸಂಘಗಳ ಅಧಿನಿಯಮ 1959ರ (1959ರ ಕರ್ನಾಟಕ. ಅಧಿನಿಯಮ ಸಂಖ್ಯೆ 1ಎ) ಕಲಂ 29 ಉಪ ಕಲಂ (1ರ ಮೇರೆಗೆ 
ದತ್ತವಾಗಿರುವ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ತುಮಕೂರು ಜಿಲ್ಲೆ ಶಿರಾ ತಾಲ್ಲೂಕಿನ 
ಶಾಲಿನಗರ ಬಳಕೆದಾರರ ಸಹಕಾರಿ ಸಂಘ ನಿ. ಶಿರಾ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಇಮ್ತಿಯಾಜ್‌ ಖಾನ್‌, ಬಿನ್‌ ಸುಭಾನ್‌ ಖಾನ್‌, ಗಾಡಿವಾನ್‌ ಮೊಹಲ್ಲಾ, ಸಿರಾ. 
2. 'ಶ್ರೀಮತಿ” ಆಯಿಷಾಬಿ ಕೋಂ ಖಾಜಾ ಮೊಹಿದ್ದೀನ್‌, ಪೇಶ್‌ ಇಮಾಮ್‌ ಮೊಹಲ್ಲಾ, ಸಿರಾ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌.ಜಾಪಾಲಿ 
ಪಿ.ಆರ್‌.805 ಸರ್ಕಾರದ ಅಧೀನ ಕಾರ್ಯದರ್ಶಿ-।, 
ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 737 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:16ನೇ ಏಪ್ರಿಲ್‌, 2005 

ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಕಲಂ 29ರ ಉಪ ಕಲಶಿ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲ್ಲೂಕಿನ ಮೊರು ಪ್ರಾಥಮಿಕ ಕೃಷಿ 
ಪತ್ತಿನ ಸಹಕಾರ ಬ್ಯಾಂಕುಗಳ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆಡೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1 ಗಲಿಗಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್‌ ನಿ 2. ಮುಲಡಗನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್‌ ನಿ, 


1. ಶ್ರೀ ಶಿವಾನಂದ ಗುರಪ್ಪ ಹೆಲಗಲಿ 1. ಶ್ರೀ ಕಿಷ್ಟ ಪ್ರತಿ ರಾಫಾ” ಸಾ; ತೋಲೂರ 
ಚ ಶ್ರೀ ಪೀರಪ್ಪ ಹಣಮಪ್ಪೆ ಪಾಮಾ 2. ಶ್ರೀ ಬನ ಪ್ಪ ಪಾರೆಡಪ್ಪ ಗಡ್ಡಿ. ಸಾ; ಮುಂಡಗನೂರ 
3. ಶ್ರೀಮತಿ ಶಶೀಪಾ ರಾಜೇಸಾಬ್‌ ಯರಗಟ್ಟಿ 3. ಶ್ರೀಮತಿ ಅಣವ್ಹಾ ಶ್ರೀತೈ ಲಮೆಠಪತಿ 


3. ತೆಗಿ , ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್‌ ನಿ, i 


> 


2. ಶ್ರೀಮತಿ ರುಕ್ಮಿಣಿ ಸಾಬಣ್ಣ ಕಟಾಣಿ 
3. ಶ್ರೀ ರಾಮಪ್ಪ *ಹನುಮವ್ವ' ಮಾದರ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.806 ಬಿ.ಎಸ್‌ .ಜಾಪಾಲಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ-1, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ ಸಿಎಂಡಬ್ಲ್ಯೂ 832 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾ೦ಕ:13ನೇ ಮೇ, 2005 
ಈ ಹಿಂದೆ ಸರ್ಕಾರದಿಂದ” ಹಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲ೦(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು “ಗುಲ್ಬರ್ಗ ಜಿಲ್ಲೆ ಜೇವರ್ಗಿ (ತಾ) ಸೊನ್ನ ಮತ್ತು ಮಂದೇವಾಲ ವ್ಯವಸಾಯ 
ಸೇವಾ ಸಹಕಾರ ಸಂಘ ನಿಯಮಿತ, ಇವುಗಳ ಆಡಳಿತ “ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ "ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 


1. ಸೊನ್ನ ವ್ಯವಸಾಯ ಸೇವಾ ಸಹಕಾರ ಸಂಘ 2. ಮಂದೇವಾಲ ವ್ಯವಸಾಯ ಸೇವಾ ಸಹಕಾರ ಸಂಘ 


ನಿಯಮಿತ, ನಿಯಮಿತ, 

1. ಶ್ರೀ ನಿಂಗಣ್ಣ ಶ್ರೀಮಂತ ಕುಂಬಾರ, ಕಲ್ಲಹಂಗರಗ 1. ಶ್ರೀ ಮಲ್ಲಪ್ಪ ಚನ್ನಮಲ್ಲಪ್ಪ ಹೂಗಾರ, ಮಹೂರ 

ಬ 'ಶ್ರೀಶರಣಪ್ಪೆ' ಸೀ ಸಿದ್ರಾಮಪ್ಪ ಮಾಂಗ, ನೀರೆಲಕೋಡ 2. ಶ್ರೀ ಗಣಪತಿ ಮಿಕು ಚಪ್ಹಾಣ, ಮಂದೇವಾಲ ತಾಂಡ 

3. ಶ್ರೀಮತಿ ಮಲ್ಲಮ್ಮ ಶಿವಲಿಂಗಪ್ಪ ಮಾಂಗ, ಸೊನ್ನ 3. ಶ್ರೀಮತಿ ನಾಗಮ್ಮ ಕೋಂ “ಗುರುಶಾಂತ ಹಡಪದ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.807 ಬಿ.ಎಸ್‌ .ಜಾಪಾಲಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1, ಸಹಕಾರ ಇಲಾಖೆ. 
ಅಧಿಸೂಚನೆ 


ಸಂಖ್ಯೆ ಸಿಎಂಡಬ್ಲ್ಯೂ 87 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾ೦ಕ:23ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲ್ಲೂಕಿನ ಸಂಪಾಜಿ ವ್ಯವಸಾಯ ಸಹಕಾರ 
ಬ್ಲಾಂಕ್‌ ನಿಯಮಿತ, ಸಂಪಾಜಿ ಇದರ ಆಡಳಿತ ಮಂಡಳಿಗೆ ಸದಸ ೈರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
|. ಶ್ರೀ ಎ.ಕೆ. ಹಸೈನಾರ್‌ ಬಿನ್‌ ಎ.ಎ. ಖಾದರ್‌, ಕೂಲಶೆಡ್‌ಮನೆ, ಕಲ್ಲುಗುಂಡಿ ಸಂಪಾಜೆ, ದಕ್ಷಿಣ ಕನ್ನಡ. 
2. ಶ್ರೀಮತಿ ಉಷಾ ಕೋಂ ರಾಮನಾಯ್ಕ್‌ ದರ್ಪಾಸ್ತು ಮನೆ, ಗೂನಡ್ಕ್‌ ಅಂಚೆ, ಸಂಪಾಜೆ. 
3. ಶ್ರೀಮತಿ ವೇದಾವತಿ ಕೋಂ ಶೀನಪ್ಪ ಪೂಜಾರಿ, ಎನ್‌. ಕೈಪಡ್ಕಮನೆ, ಕಲ್ಲುಗುಂಡಿ, ಸಂಪಾಜೆ, ಸುಳ್ಯ, ದಕ್ಷಿಣ ಕನ್ನಡ. 
ಕರ್ನಾಟಕ "ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ” 
ಪಿ.ಆರ್‌.809 ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೦೬ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ಸಿಎ೦ಡಬ್ಲ್ಯೂ 109 ಸಿಎನ್‌ಎಸ್‌ 2004, ಬೆಂಗಳೂರು, ದಿನಾಂಕ:11ನೇ ಆಗಸ್ಟ್‌, 2005 
ದಿ ಸೆಂಟ್ರಲ್‌ ಅರೆಕಾನೆಟ್‌ ಅಂಡ್‌ ಕೋಕೋ ಮಾರ್ಕೆಟಿ೦ಗ್‌ ಅಂಡ್‌ ಪ್ರೊಸೆಸಿಂಗ್‌ ಕೋ-ಆಪರೇಟಿವ್‌ ಲಿ, ಮಂಗಳೂರು 
(ಕ್ಯಾಂಪ್ಕೋ) ಇದರ ಬೈಲಾ ಸಂಖ್ಯೆ:16(1)(ಸಿ)ನ್ನು ತಿದ್ದುಪಡಿ ಮಾಡಿರುವುದರಿಂದ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 109 
ಸಿಎನ್‌ಎಸ್‌ 2004 ದಿನಾ೦ಕ: 10.03.2005ರಲ್ಲಿ ಮಾಡಿರುವ ಶ್ರೀ ಐವನ್‌ ಡಿಸೋಜ, ನ್ಯಾಯವಾದಿಗಳು, ಮ೦ಗಳೂರು ಇವರ 
ನಾಮನಿರ್ದೇಶನವನ್ನು ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 16 ಎನ್‌ಎ೦ಎಸ್‌ 2000 ದಿನಾಂಕ: 25.10.2003ರಲ್ಲಿ 
ಮಾಡಿರುವ ಸಹಕಾರ ಸಂಘಗಳ ಅಪರ ನಿಬಂಧಕರು (ಬಳಕೆ ಮತ್ತು ಮಾರಾಟ) ಇವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ರದ್ದುಪಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌.810 ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 101 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:24ನೇ ಮಾರ್ಚ್‌, 2005 

ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಅಧಿಸೂಚನೆಗೆ ಲಗತ್ತಿಸಿರುವ ಅನುಬಂಧದಲ್ಲಿ ಸೂಚಿಸಿರುವ ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು 
ತಾಲ್ಲೂಕಿನ ಆರು ವಿವಿಧ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕುಗಳ ಮುಂದೆ ಸೂಚಿಸಿರುವ ವ್ಯಕ್ತಿಗಳನ್ನು ಅವುಗಳ ಆಡಳಿತ 

ಮಂಡಳಿಯ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅನುಬಂಧ 
ಸಂಖ್ಯೆ: ಸಿಎಂಡಬ್ಲ್ಯೂ 101 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:24-03-2005 

ಕರಿಂಜೆ ಸೇವಾ ಸಹಕಾರಿ ಬ್ಯಾಂಕ್‌ ನಿ, ತಾಕೋಡೆ 

1. ವಿನ್ಸೆಂಟ್‌ ಡಿಸೋಜ ಬಿನ್‌ ಅಲೆಕ್ಸ್‌ ಡಿಸೋಜ, ಸುರ್ಲಾಯಿ ಮನೆ, ತಾಕೋಡೆ ಗ್ರಾಮ ಮತ್ತು ಅಂಚೆ, ಮಂಗಳೂರು ತಾ. 

2. ಶ್ರೀಮತಿ ಪುಷ್ಪ ಕೋಂ ನಿರಂಜನ, ಶಾಂತಿರಾಜ ಕಾಲೋನಿ, ಪುಚ್ಚಮೊಗ್ರು ಗ್ರಾಮ ಮತ್ತು ಅಂಚೆ ಮಂಗಳೂರು ತಾ. 

3. ಸುಂದರ ಬಿನ್‌ ಥೋಮಸ್‌ ಯಾನೆ, ಶಾಂತಿರಾಜ ಕಾಲೋನಿ, ಪುಚ್ಚಮೊಗ್ರು ಗ್ರಾಮ ಮತ್ತು ಅಂಚೆ, ಮಂಗಳೂರು ತಾ. 
ಮೂಡುಬಿದಿರೆ ಮಹಿಳಾ ವಿವಿದೋದ್ದೇಶ ಸಹಕಾರಿ ಸಂಘ ನಿ, ಮೂಡುಬಿದಿರೆ 

1 ಶ್ರೀಮತಿ ಕವಿತಾ ಶೆಣೈ ಕೋಂ ದೇವರಾಯ ಶೆಣೈ ಮಿಲ್ಕ್‌ ಪಾರ್ಲರ್‌ ಮುಖ್ಯ ರಸ್ತೆ, ಮೂಡುಬಿದಿರೆ ಅಂಚೆ, ಮಂಗಳೂರು ತಾ. 

2. ಶ್ರೀಮತಿ ಉಮಾವತಿ ಬಂಗೇರ ಕೋಂ ಗಂಗಾಧರ ಬಂಗೇರ, ಮೇಲಿನ ಮಾರ್ಯಾಡಿ ಗುತ್ತು. ಮಾರ್ಯಾಡಿ, ಕುಸುಮ, 
ಪುಂಡರ್ಕ ಮನೆ, ಕಲ್ಲುಬೆಟ್ಟು ಗ್ರಾಮ ಮತ್ತು ಅಂಚೆ, ಮಂಗಳೂರು ತಾ. 
3... ದೋಗ್ರ, ಮಾಜಿ ಪುರಸಭಾ ಸದಸ್ಯರು, ನೆತ್ತೋಡಿ ಗ್ರಾಮ ಮತ್ತು ಅಂಚೆ, ಮಂಗಳೂರು ತಾ. 
ಹೊಸಬೆಟ್ಟು ಸೇವಾ ಸಹಕಾರಿ ಸಂಘ ನಿ, ಹೊಸಬೆಟ್ಟು 

1. ಐವನ್‌ ಪಿರೇರಾ ಬಿನ್‌ ಜೋಸೆಫ್‌ ಪಿರೇರಾ,ಮೆ೦ಡೀನ್ಸ ಕೋಡಿ ಮನೆ ಪುಚ್ಚಮೊಗ್ರು ಅಂಚೆ, ಮಂಗಳೂರು ತಾ. 
2. ಶ್ರೀಮತಿ ರೀಟಾ ಕುಂತಿ ಕೋಂ ಸಾಲ್ವದೋರ ಕುಂತಿಇ, ಸವಬೆಟ್ಟು ಮನೆ, ಹೊಸಬೆಟ್ಟು ಗ್ರಾಮ ಮತ್ತು ಅಂಚೆ, ಮಂಗಳೂರು ತಾ. 

3. ತನಿಯ, ಮುಳಿಬೆಟ್ಟು ಮನೆ, ಇರುವೈಲು ಗ್ರಾಮ ಮತ್ತು ಅಂಚೆ, ಮಂಗಳೂರು ತಾ. 
ಕಲ್ಲಬೆಟ್ಟು ಸೇವಾ ಸಹಕಾರಿ ಸಂಘ ನಿ, ಕಲ್ಲಬೆಟ್ಟು 
1. ಶಿವಶಂಕರ ಭಂಡಾರ್ಕರ್‌, ಜನರಲ್‌ ಮರ್ಚಟ್ಸ್‌, ಮಾರೂರು ಗ್ರಾಮ ಮತ್ತು ಅಂಚೆ, ಮಂಗಳೂರು ತಾ. 
2. ಕುಸುಮ, ಪುಂಡರ್ಕ ಮನೆ, ಕಲ್ಲಬೆಟ್ಟು ಗ್ರಾಮ ಮತ್ತು ಅಂಚೆ, ,ಮಂಗಳೂರು ತಾ. 
3. ದೋಗ್ರ, ಮಾಜಿ ಪುರಸಭಾ ಸದಸ್ಯರು, ನೆತ್ತೋಡಿ ಗ್ರಾಮ ಮತ್ತು ಅಂಚೆ,ಮಂಗಳೂರು ತಾ. 
ಮುಲ್ಕಿ ವಿಜಯಾ ರೈತರ ಸೇವಾ ಸಹಕಾರಿ ಬ್ಯಾಂಕ್‌ ನಿ, ಮುಲ್ಕಿ 

1. ಜೋಯೆಲ್‌ ಡಿಸೋಜ ಬಿನ್‌ ಯನ್‌.ಡಿಸೋಜ, ಮೈಲೊಟ್ಟು ಮನೆ, ಅತಿಕಾರಿಬೆಟ್ಟು ಗ್ರಾಮ ಮತ್ತು ಅಂಚೆ, ಮಂಗಳೂರು ತಾ. 
2. ಇಂದಿರಾ ಕೋಂ ಚಂದ್ರಹಾಸ, ಮೇಗಿನ ಮನೆ, ಕೊಲ್ಲೂರು ಗ್ರಾಮ, ಮಂಗಳೂರು ತಾ. 
3. ಶ್ರೀರಾಮಚಂದ್ರ, ನಿವೃತ್ತ ವಲಯ ಶಿಕ್ಷಣಾಧಿಕಾರಿ, ಗೇಉಕಟ್ಟೆ, ಕಿಲ್ಲಾಡಿ ಗ್ರಾಮ, ಮಂಗಳೂರು ತಾ. 
ಪಡುಪಣಂಬೂರು ಸಹಕಾರಿ ವ್ಯವಸಾಯಿಕ ಬ್ಯಾಂಕ್‌ ನಿ, ಪಡುಬಣಂಬೂರು 
1. ಈಶ್ವರ ದೇವಾಡಿಗ, ಕರಿತೋಟ, ಹಳೆಯಂಗಡಿ ಗ್ರಾಮ ಮತ್ತು ಅಂಚೆ, ಮಂಗಳೂರು ತಾ. 
2. ವಸಂತಿ ಕೋಂ ಬಸಪ್ಪೆ, ಪಾವಂಜೆ, ಹಳೆಯಂಗಡಿ ಗ್ರಾಮ, ಮಂಗಳೂರು ತಾ. 
3. ಕಲ್ಯಾಣಿ ಕೋಂ ಚೆಂದು ಮೇಸ್ತಿ, ಹಳೆಯಂಗಡಿ ಗ್ರಾಮ, ಮಂಗಳೂರು ತಾ. 

ಆರ್‌.ಎಸ್‌. ಹುಚ್ಚಾಚಾರಿ 

ಪಿ.ಆರ್‌.811 ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


